ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


Invest Karnataka ಸಮಾವೇಶ ಕುರಿತು 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 


949(1096) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ 


(ಅ) ಇನ್ಸೆಸ್ಟ್‌ ಕರ್ನಾಟಿಕ ಎಂಬ ಸಮಾವೇಶವನ್ನು ಮಾಡಿ ಈ ತನಕ ಎಷ್ಟು ಹೊಸ ಕಂಪನಿಗಳಿಗೆ 
ಬಂಡವಾಳ ಹೂಡಿಕದಾರರನ್ನು ಆಕರ್ಜಿಸಲಾಗಿದೆ ; ಹಾಗೂ ಅವುಯಾವುವು; ಎಷ್ಟು ಬಂಡವಾಳ 
ಹೂಡಿಕೆ ಆಗಿದೆ; 


(ಆ) ಇದರಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಿವೆ; 


(ಇ) ಕೈಗಾರಿಕ ಸ್ನೇಹಿ ಪಟ್ಟಿಯಿಂದ ಕರ್ನಾಟಿಕ ರಾಜ್ಯ ಕೆಳಗಿಳಿದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಬಂದಿದ್ದಲ್ಲಿ, ಇದಕ್ಕೆ ಕಾರಣವೇನು ; ಈ ಕುರಿತು ಕೈಗೊಳ್ಳಲಾದ ಕ್ರಮವೇನು? 


nm! 


